WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಜನವರಿ ೧೨, ೨೦೧೨ ( ಪುಷ್ಯ ೨೨, ಶಕ ವರ್ಷ ೧೯೩೩ ) | ಸಂಚಿಕೆ ೨ 

ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು . 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: MWD 70 MDS 2011 , ಬೆಂಗಳೂರು, ದಿನಾಂಕ: 05 - 11 - 2011. 
2011 - 12ನೇ ಸಾಲಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ದಿಗಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಈ ಕೆಳಕಂಡಂತೆ 
ಕ್ರಿಶ್ಚಿಯನ್ ಅಭಿವೃದ್ಧಿ ಪರಿಷತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಲಾಗಿದೆ. 


ಕಮ 


ಹೆಸರು ಮತ್ತು ವಿಳಾಸ 


ಹುದ್ದೆ 


ಸಂಖ್ಯೆ 


ಅಧ್ಯಕ್ಷರು 


ಸದಸ್ಯರು 


ಸದಸ್ಯರು 


ಸದಸ್ಯರು 
ಸದಸ್ಯರು 


6 


ಮಾನ್ಯ ಮುಖ್ಯಮಂತ್ರಿಗಳು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಯೋಜನಾ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿಗಳು , ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿಗಳು , ಆರ್ಥಿಕ ಇಲಾಖೆ ( ವೆಚ್ಚ) 
ಶೀ , ಕೆನಡಿ ಶಾಂತಕುಮಾರ್ , 
ನಂ . 525 , 33ನೇ ಅಡ್ಡರಸ್ತೆ , 10ನೇ ಮುಖ್ಯಸ್ತೆ, 
4ನೇ ಹಂತ ಜಯನಗರ , ಬೆಂಗಳೂರು. 
. 1 ಶ್ರೀ . ಫಾಂಕ್ಲಿನ್ ಮಾಂಥೆರೋ , 
ಜಿಲ್ಲಾ ಬಿ. ಜೆ.ಪಿ. ಕಛೇರಿ, ಜಗನ್ನಾಥರಾವ್ ಜೋಶಿ ಸೌಧ, ಕೋಡಿಯಾಲ ಬೈಲು, 
ಮಂಗಳೂರು- 3 
ಶೀ , ಜಾನ್ ಡಿಸೋಜಾ, 
ಟೌನ್ ಚರ್ಚ್ ಹತ್ತಿರ, ವಿಟ್ಲ, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ಶೀ . ರಾಜು ಜೋಸೇಫ್, ಡಾ . ಮೇರಿ ಬಾಂತಿಕಟ್ಟ , 1ನೇ ಅಡ್ಡರಸ್ತೆ, 
ಉರ್ದು ಪ್ರಾಥಮಿಕ ಶಾಲೆ ಹತ್ತಿರ , ಹಳೇ ಹುಬ್ಬಳ್ಳಿ, ಹುಬ್ಬಳ್ಳಿ 

( ೪೧) 


ಸದಸ್ಯರು 


ಸದಸ್ಯರು 


ಸದಸ್ಯರು 


೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨ , ೨೦೧೨ 


ಭಾಗ - ೪ಎ 


ಶ್ರೀ . ವಿನ್ಸೆಂಟ್ ರೋಡ್ರಿಗಸ್ ಬಿನ್ ಜೋಸೆಫ್ ರೋಡ್ರಿಗಸ್ 

ಸದಸ್ಯರು 
ಎಫ್.ಸಿ.ಐ .ಗೋಡೌನ್ ಹತ್ತಿರ , ಸಾಗರ ರಸ್ತೆ , ಆಲಕೋಳ, ವಿನೋಭ ನಗರ ಅಂಚೆ, 
ಶಿವಮೊಗ್ಗ -577 204 
ಶ್ರೀಮತಿ ಸುಮನಾ ಗೋಮೆಸ್ ಕೋಂ ರಾಬರ್ಟ್ ಗೋಮೆಸ್, 

ಸದಸ್ಯರು 
1ನೇ ಅಡ್ಡರಸ್ತೆ, ನೆಹರು ನಗರ , 
ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ಶೀ , ಎಂ . ಪಿ . ಸನ್ನಿ S /o ಎಂ . ಐ . ಪೆನ್‌ಲೋಸ್ 

ಸದಸ್ಯರು 
ಸುಂಕದಕಟ್ಟೆ, ಎನ್. ಆರ್. ಪುರ ತಾಲ್ಲೂಕು ಮತ್ತು ಅಂಚೆ 
ಚಿಕ್ಕಮಗಳೂರು ಜಿಲ್ಲೆ 
ಶ್ರೀಮತಿ ಗ್ಲಾಡಿಯಸ್ ಅಲೈಡ W /o ವಿಂಸೆಂಟ್ ಅಲೈಡ 

ಸದಸ್ಯರು 
ಶಿರ್ವ ಗಾಮ ಮತ್ತು ಅಂಚೆ 

ಉಡುಪಿ ಜಿಲ್ಲೆ. 
- 13 | ಉಪ ಕಾರ್ಯದರ್ಶಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ | 

ಸದಸ್ಯರು ಹಾಗೂ ಕನರ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಬ್ಬಾಸ್ ಷರೀಫ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1102 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 172 ಎಂಆರ್‌ಇ 2011 . ಬೆಂಗಳೂರು, ದಿನಾಂಕ: 23ನೇ ನವೆಂಬರ್ , 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 18( 2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ “ ಶ್ರೀ ಎನ್. ದಯಾನಂದಸಾಗರ್ ಪಂಜಿಗಾನಹಳ್ಳಿ , ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ ” ಇವರನ್ನು “ ಶಿರಾ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ಸಹಕಾರ ಸಂಸ್ಕರಣ ಘಟಕದ ವತಿಯಿಂದ ಆಡಳಿತ ಮಂಡಳಿಗೆ ” ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 172 ಎಂಆರ್‌ಇ 2011 
ದಿನಾಂಕ : 
07 - 06 - 2011 ರಂದು ಮಾಡಲಾಗಿದ್ದ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ -I, 
ಪಿ . ಆರ್ . 1058 

ಸಹಕಾರ ಇಲಾಖೆ. 


HOME SECRETARIAT 


ORDER 


NO .HD 523 SST 2011, Bangalore , Dated : 28th November, 2011 


Whereas the Government of Karnataka having regard to the circumstances prevailing in the State is satisfied that it is 
necessary that all Commissioners of Police and all the District Magistrates to be empowered to exercise the powers under sub 
section (2 ) of section 3 of the Karnataka Prevention of Dangerous Activities of Boot- leggers , Drug -Offenders, Gamblers , Goondas , 
Immoral Traffic Offenders and Slum -Grabbers Act, 1985 (Karnataka Act No . 12 of 1985 ). 


Now , therefore in exercise of the powers conferred by Sub -Section (2 ) of Section 3 of the Karnataka Prevention of 
Dangerous Activities of Boot-leggers , Drug -Offenders, Gamblers , Goondas , Immoral Traffic Offenders and Slum -Grabbers Act, 1985 
the Government of Karnataka hereby direct that all the Commissioners of Police and all the District Magistrates in the State shall 
exercise the powers conferred by sub -section ( 1) of Section 3 within the limits of their jurisdiction for a period of three months from 
09 -12- 2011 to 08 - 03- 2012 . 


PR : 1059 


By Order and in the Name of the Governor of Karnataka 

GOPAL , 
Under Secretary to Government, 
HomeDepartment (Law and order ). 


ಲಸಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೨, ೨೦೧೨ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1063 ವೆಚ್ಚ -12/ 11 ಬೆಂಗಳೂರು, ದಿನಾಂಕ: 03ನೇ ಡಿಸೆಂಬರ್ , 2011 
ದಿನಾಂಕ: 18 - 12 - 2011 ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕೇಂದ್ರ ಹಣಕಾಸು ಸಚಿವರ ಸಭೆಗೆ ಹಾಜರಾಗುವ ಗಣ್ಯರು ಹಾಗೂ 
ಅಧಿಕಾರಿಗಳ ವಸತಿ,ಊಟೋಪಚಾರ ಇತ್ಯಾದಿ ಸೇವೆಗಳನ್ನು ITC GARDENIA , ಬೆಂಗಳೂರು, ಈ ಹೋಟೆಲ್‌ನಲ್ಲಿ ಒದಗಿಸಲು ಮತ್ತು ಸಾರಿಗೆ ಹಾಗೂ 
ಇನ್ನಿತರೆ ಅಗತ್ಯ ವ್ಯವಸ್ಥೆಗಳನ್ನು ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1071 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ - 12 ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 933 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ: 03ನೇ ಡಿಸೆಂಬರ್, 2011 
ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ e-Hospital ಯೋಜನೆಯನ್ನು ಅಳವಡಿಸುವ ಕಾರ್ಯವನ್ನು ೯ 1.00 ಕೋಟಿ ವೆಚ್ಚದಲ್ಲಿ 
M /s NIC ರವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಡಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ- 12 ). 


ಪಿ . ಆರ್ . 1072 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಇ 988 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ : 03ನೇ ಡಿಸೆಂಬರ್, 2011 


ಬೆಳಗಾಂ ವಿಭಾಗಕ್ಕೆ 2012 -13ನೇ ಸಾಲಿಗೆ ವಿದ್ಯಾ ವಿಕಾಸ ಯೋಜನೆಯಡಿ ಸಮವಸ್ತಗಳ ಸರಬರಾಜನ್ನು ಕರ್ನಾಟಕ ರಾಜ್ಯ ವಿದ್ಯುತ್ 
ಮಗ್ಗಗಳ ಅಭಿವೃದ್ಧಿ ನಿಗಮದಿಂದ ( KSPDC) ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯ ವಿದ್ಯುತ್ ಮಗ್ಗಗಳ ಅಭಿವೃದ್ಧಿ ನಿಗಮವು ಸಮವಸ್ತ್ರಗಳ ಸರಬರಾಜನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ. ಟಿ.ಪಿ. ಪಿ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. 2012- 13ನೇ ಸಾಲಿಗೆ ಸಕಾಲದಲ್ಲಿ ಸಮವಸ್ತಗಳ ಸರಬರಾಜು ಮಾಡಲು KSPDCಗೆ 
ಸೂಚಿಸಲಾಗಿದೆ. ಉತ್ತಮ ಗುಣಮಟ್ಟದ ಸಮವಸ್ತಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆಯು ದೃಡಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 1073 


ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ & ವೆಚ್ಚ -12). 


೪೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 

ಭಾಗ - ೪ಎ 
ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ : 109 : ಪ್ರವಾನಿ : 2011 ಬೆಂಗಳೂರು, ದಿನಾಂಕ: 01ನೇ ಡಿಸೆಂಬರ್ , 2011 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಅಧ್ಯಕ್ಷರ ಹುದ್ದೆಗೆ ಶ್ರೀ .ಎನ್. ಸಿ. ಮುನಿಯಪ್ಪ ಭಾ .ಆ.ಸೇ . 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ ಇವರನ್ನು ಸದರಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆಂಪೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ ), 
ಪಿ . ಆರ್‌ . 1074 

ಪ್ರವಾಸೋದ್ಯಮ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 44 ಸಿಎನ್ಎಸ್ 2010 . ಬೆಂಗಳೂರು, ದಿನಾಂಕ: 29ನೇ ನವೆಂಬರ್ , 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. 
ಚನ್ನರಾಯಪಟ್ಟಣ ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಚನ್ನರಾಯಪಟ್ಟಣ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

ಚನ್ನರಾಯಪಟ್ಟಣ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಚನ್ನರಾಯಪಟ್ಟಣ 
1. ಶ್ರೀ ಎನ್. ಬಿ.ಕುಮಾರ್ ಬಿನ್ ಎನ್.ಎಲ್. ಬಸವರಾಜು ನವಿಲೆ ಅಂಚೆ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾ . 
ಚನ್ನರಾಯಪಟ್ಟಣ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಚನ್ನರಾಯಪಟ್ಟಣ 
1. ಶ್ರೀ ದೊಡೇಗೌಡ ಬಿನ್ ಬೋರೇಗೌಡ, ಗೌಡಗೆರೆ ಗ್ರಾಮ , ಕಸಬಾ ಹೋಬಳಿ, ಚನ್ನರಾಯಪಟ್ಟಣ ತಾ . 
2 . ಶ್ರೀಮತಿ ಶಾಂತಮ್ಮ , ಆಯುರಹಳ್ಳಿ ಹಿರಿಸಾವೆ ಹೋಬಳಿ , ಚನ್ನರಾಯಪಟ್ಟಣ ತಾ . 
3. ಶ್ರೀ ಗಂಗಾಧರ್ ಬಿನ್ ದೊಡ್ಡಮರಿಗೌಡ, ಪರಮ , ಶ್ರವಣಬೆಳಗೊಳ ಹೋಬಳಿ, ಚನ್ನರಾಯಪಟ್ಟಣ ತಾ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್ .ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಪಿ . ಆರ್‌ . 1075 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 51 ಸಿಎನ್ಎಸ್ 2009 . ಬೆಂಗಳೂರು, ದಿನಾಂಕ: 29ನೇ ನವೆಂಬರ್, 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನಜಿಲ್ಲೆ ಅರಕಲಗೂಡು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಅರಕಲಗೂಡು ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀಮತಿ ರೂಪ ಕೋಂ ಗುರುಮಲ್ಲೇಶ, ಮಲ್ಲಾಪುರ ಗ್ರಾಮ , ಲಕ್ಕೂರು ಅಂಚೆ, ರಾಮನಾಥಪುರ ಹೋಬಳಿ ಅರಕಲಗೂಡು ತಾ . 
2. ಶ್ರೀ ವಸಂತಕುಮಾರ್ ಬಿನ್ ಪುಟ್ಟಸ್ವಾಮಿಗೌಡ, ದೊಡ್ಡಮಗ್ಗೆ ಗ್ರಾಮ , ಅರಕಲಗೂಡು ತಾ . 
3. ಶ್ರೀ ಲೋಕನಾಥ ಬಿನ್ ಲೇಟ್ ತಮ್ಮಯ್ಯ , ಡಾ .ಅಂಬೇಡ್ಕರ್‌ನಗರ,ಕೋಣನೂರು, ಅರಕಲಗೂಡು ತಾ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್.ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ . 1076 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 


೪೫ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 106 ಸಿಎನ್ ಎಸ್ 2009 . ಬೆಂಗಳೂರು, ದಿನಾಂಕ: 29ನೇ ನವೆಂಬರ್ , 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನಜಿಲ್ಲೆ ಅರಸೀಕೆರೆ ತಾಲ್ಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಅರಸೀಕೆರೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ . 

1. ಶ್ರೀಮತಿ ಜಯಂತಿ ಕೋಂ ಪ್ರೇಂಕುಮಾರ್‌, ಹಾಸನ ರಸ್ತೆ, 2ನೇ ಕ್ರಾಸ್ ಬಲಭಾಗ, ಅರಸೀಕೆರೆ. 
2. ಶ್ರೀ ಎಂ . ಸಿ.ಗೋವಿಂದರಾಜು ಬಿನ್ ಎಮ್. ಚಿಕ್ಕಯ್ಯ , ಗಣೇಶ ನಿಲಯ , ಸರಸ್ವತಿಪುರಂ, ಅರಸೀಕೆರೆ. 
3. ಶ್ರೀ ಲೋಕೇಶ್ ಬಿನ್ ರಂಗಯ್ಯ , ಅಗ್ರಹಾರ ಕಾಲೋನಿ, ಬಾಣಾವಾರ, ಅರಸೀಕೆರೆ ತಾ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್. ಎಸ್ .ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್ . 1077 

ಸಹಕಾರ ಇಲಾಖೆ. 


FOREST, ECOLOGY AND ENVIRONMENT SECRETARIAT 


NOTIFICATION 


NO . FEE 243 FWL 2010 , Bangalore, Dated : 29th November , 2011 
In exercise of the powers conferred by sub - section (1) of the section 6 of the Wildlife (protection ) (Amendment) Act, 2002 
the State Government hereby appoints Sri.C .P. Yogeeshwara , Hon ble Minister for Forests as Vice Chair Person and Sri. Anil 
Kumble, Ex National Sportsman , No .4040 , 28th Cross, 17th Main , Banashankari 2nd Stage, Bangalore-560 070 as Co - Vice Chair 
Person to the State Board for Wildlife with immediate effect and until further orders . 


By Order and in the Name of the Governor of Karnataka 

UMADEVI, 


Under Secretary to Government (1/C ), 


PR : 1078 


Forest, Ecology and Environment Department. 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 974 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್, 2011 
ಕರ್ನಾಟಕ ವಿಧಾನ ಪರಿಷತಿನ ಸಭಾಂಗಣದಲ್ಲಿ ಅಳವಡಿಸಲು ನಾಲರು ರಾಷ್ಟ್ರೀಯ ನಾಯಕರ 4.10 X 7.5 ಅಡಿ ಅಳತೆಯ 
ಭಾವಚಿತ್ರಗಳನ್ನು ಟೀಕ್‌ವುಡ್ ಪ್ರೇಂ ಒಳಗೊಂಡಂತೆ 1,56,000 /- ಗಳ ವೆಚ್ಚದಲ್ಲಿ ಒದಗಿಸುವ ಕಾರ್ಯವನ್ನು ನೇರವಾಗಿ 
ಪೆವಿಲಿಯನ್, ಮೈಶುಗರ್‌ ಬಿಲ್ಡಿಂಗ್ , ಬೆಂಗಳೂರು ಇವರಿಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಿಧಾನ ಪರಿಷತ್ತಿನ ಸಚಿವಾಲಯವು ದೃಡಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1081 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ - 12). 


೪೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 


ಭಾಗ - ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 1011 ವೆಚ್ಚ- 12/ 11 ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2011 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ದಿನಾಂಕ :16 -10 - 2011 ರಿಂದ 15 -07 -2012ರವರೆಗೆ (9 ತಿಂಗಳು ) ಕಾವೇರಿ ಯೋಜನೆಯ 
ನಿರ್ವಹಣೆ ಕಾರ್ಯವನ್ನು ಬೆಂಗಳೂರು ನಗರ ಜಿಲ್ಲೆಗೆ ರೂ .18 / -ರ ದರದಲ್ಲಿ ಹಾಗೂ ಇತರೆ ಜಿಲ್ಲೆಗಳಲ್ಲಿ ರೂ .28/- ರ ದರದಲ್ಲಿ ಮೆ : ECIL ಮತ್ತು 
ಮೆ : CMS Computers Pvt Ltd., ಸಂಸ್ಥೆಗಳಿಂದ ನೇರವಾಗಿ ಪಡೆಯಲು ಹಾಗೂ ಮೆ : ಸಿ - ಡಾಕ್, ಪುಣೆ, ಇವರ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1082 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ- 12). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 29 ಎಲ್‌ಜಿಜಿ 2011, ಬೆಂಗಳೂರು, ದಿನಾಂಕ : 24ನೇ ನವೆಂಬರ್, 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಗುಲ್ಬರ್ಗಾ ಜಿಲ್ಲೆ , ಜೀವರ್ಗಿ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 
ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
1. ಜೇವರ್ಗಿ ( 1) ಶ್ರೀ ದೊಡ್ಡಪ್ಪಗೌಡ ಎಸ್ . ಪಾಟೀಲ್ ನರಿಬೋಳ, 

ಅಧ್ಯಕ್ಷರು 
ಶಾಸಕರು , ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
2) ಶ್ರೀ ಪದ್ಮಣ್ಣ ಶಿವಲಿಂಗಪ್ಪ ಪಾಟೀಲ, 

ಸದಸ್ಯರು 
ಮು. ಮೋ .ಬಟ್ನಾಳ, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 

( ಸಾಮಾನ್ಯ) 
3) ಶ್ರೀ ಮಹಾದೇವ ದೇಸಾಯಿ , 

ಸದಸ್ಯರು 
ಮು . ಮೋ .ಕೊಡಚಿ, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 

( ಪ . ಪಂಗಡ) 
4) ಶ್ರೀಮತಿ ಅನುಸೂಯಬಾಯಿ ಗೌಡಪ್ಪಗೌಡ ಪಾಟೀಲ, 

ಸದಸ್ಯರು 
ಮು . ಪೋ .ಕಡಕೋಳ, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ( ಮಹಿಳೆ) 
ಜಿಲ್ಲೆ. 


5) ತಹಶೀಲ್ದಾರ್‌, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 

ಸದಸ್ಯ 

ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ . ಆರ್ . 1086 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 12 ಎಲ್‌ಜಿಎಸ್ 2009 ( ²1), ಬೆಂಗಳೂರು, ದಿನಾಂಕ : 29ನೇ ನವೆಂಬರ್ , 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 12 ಎಲ್‌ಜಿಎಸ್ 2009 ( 51), ದಿನಾಂಕ :06 - 12 - 2010ರಲ್ಲಿ ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು 
ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಸಾಮಾನ್ಯ ವರ್ಗ ಸದಸ್ಯರನ್ನಾಗಿ ನೇಮಿಸಲಾಗಿದ್ದ ಶ್ರೀ ಕೆ.ಆರ್. ಪ್ರಸನ್ನ ಕುಮಾರ್ ಬಿನ್ ರಾಘವ ಕೆ.ಪಿ . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ 


೪೭ 


ಕೆರೆಕೈ , ಚದರವಳ್ಳಿ ಅಂಚೆ, ಸಾಗರ ತಾಲ್ಲೂಕು ಇವರ ನಾಮ ನಿರ್ದೇಶನವನ್ನು ರದ್ದುಪಡಿಸಿ ಸದರಿಯವರ ಬದಲಾಗಿ ಶ್ರೀ ಆರ್.ಸಿ. ಮಂಜುನಾಥ್ ಬಿನ್ 
ರಂಗಿ ಚೌಡಪ್ಪ, ಕೆಳದಿ ಗ್ರಾಮ , ಸಾಗರ ತಾಲ್ಲೂಕು ಇವರನ್ನು ಸಮಿತಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಬಿ .ಕೆ. ರಾಮಸ್ವಾಮಿ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 1087 

ಕಂದಾಯ ಇಲಾಖೆ ( ಭೂ . ಮಂ ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 108 ಎಲ್‌ಆರ್‌ಎ 2009 , ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 48ರ ಉಪಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ 
ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 


ಕೊಪ್ಪಳ ತಾಲ್ಲೂಕು 
ಕೊಪ್ಪಳ ಜಿಲ್ಲೆ. 


1) ಶ್ರೀ ಹಾಲೇಶ್ ಬಿನ್ ಲಕ್ಷಣ ಕಂದಾರಿ ಬಸವೇಶ್ವರ ನಗರ , 
| ಗವಿಮಠ ರಸ್ತೆ, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
2) ಶ್ರೀ ವಿರೂಪಾಕ್ಷಪ್ಪ ಬಿನ್ ದೊಡ್ಡವೀರಪ್ಪ ಜೋಳದ 

ಸಾ : ಅಳವಂಡಿ, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
3) ಶ್ರೀ ಪ್ರಕಾಶ್ ಬಿನ್ ವೀರೇಶಪ್ಪ ಕೊಪ್ಪದ 

ಸಾ : ಬಿಸರಳ್ಳಿ,ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
4) ಶ್ರೀ ಕೊಟ್ರಯ್ಯ ಬಿನ್ ಅಂದಾನಯ್ಯ ಹಿರೇಮಠ, 

ಸಾ : ಕೇಸಲಾಪುರ, ಹಲವಾಗಲಿ ಅಂಚೆ, 
ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ನಾರಾಯಣಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 1088 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 277 ಎಲ್‌ಆರ್‌ಎ 2010 , ಬೆಂಗಳೂರು, ದಿನಾಂಕ : 19ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 


ಜೇವರ್ಗಿ ತಾಲ್ಲೂಕು 
ಗುಲ್ಬರ್ಗಾ ಜಿಲ್ಲೆ. 


1) ಶ್ರೀ ಬಸವರಾಜ ಶಿವಣ್ಣ ಕಂದಗಲ್, 

ಮು . ಪೋ . ಇಜೇರಿ, ಜೀವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


೪೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 


ಭಾಗ - ೪ಎ 


2) ಶ್ರೀ ಬಸಂತರಾಯ ಮಲ್ಲೇಶಪ್ಪ ಬಿರಾದಾರ, 

ಮು . ಮೋ . ನೇವಲಗಿ, ಜೀವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
3) ಶ್ರೀ ಹಳೇಪ್ಪಾಚಾರ್ಯ ವೆಂಕಪ್ಪಾಚಾರ್ಯ ಜೋಶಿ, 

ಮು . ಪೋ . ಕಾಸರಬೋಸಗಾ , ಜೀವರ್ಗಿ ತಾಲ್ಲೂಕು, 

ಗುಲ್ಬರ್ಗಾ ಜಿಲ್ಲೆ. 
4) ಶ್ರೀ ದೊಡೇಶ ಬಸಣ್ಣಾ ಕೊಂಬಿನ, 

ಮು . ಮೋ , ಜೀವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್ . ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಪಿ . ಆರ್ . 1089 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 47 ಎಲ್ ಆರ್ ಎ 2011 , ಬೆಂಗಳೂರು, ದಿನಾಂಕ : 24ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 


ಹಳಿಯಾಳ ತಾಲ್ಲೂಕು 
ಉತ್ತರ ಕನ್ನಡ ಜಿಲ್ಲೆ. 


| 1) ಶ್ರೀ ಪರಶುರಾಮ ವೀರಭದ್ರ ವಡ್ಡರ , 

ಯವಗಿ ಅಂಚೆ, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
2) ಶ್ರೀ ರೇಣುಕರಾಯ ರಾಮಚಂದ್ರ ಸರ್ಡೆಕರ್, 

ಮುರ್ಕವಾಡ ಅಂಚೆ, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
3) ಶ್ರೀ ಆನಂದ ಗೌಡ ಆರ್. ಕುಮಾರಗೌಡ್ರ 

ಹುಣಸವಾಡ ಅಂಚೆ, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ . 
4) ಶ್ರೀ ರೋಬರ್ಟ್ ಲೂಯಿಸ್ ಕೆರವಾಡಕರ, 

ಯಡೋಗಾ ಅಂಚೆ, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಪಿ . ಆರ್ . 1090 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 183 ಎಲ್‌ಆರ್‌ಎ 2011 , ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ 


ಭೂ ನ್ಯಾಯ ಮಂಡಳಿಯ 

ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 


ಯಾದಗಿರಿ ತಾಲ್ಲೂಕು 
ಯಾದಗಿರಿ ಜಿಲ್ಲೆ. 


| 1) ಶ್ರೀ ತಾಯಪ್ಪ ಹೆಚ್. ಬದ್ದೇಪಲ್ಲಿ, ( ಪರಿಶಿಷ್ಟ ಜಾತಿ) 

ಯಾದಗಿರಿ ತಾಲ್ಲೂಕು, 
2) ಶ್ರೀ ವೆಂಕಟಪ್ಪ ಬಿನ್ ಈರಪ್ಪ, 

ಅವಾಂಗನಸೂರ ಮುಖ್ಯ ರಸ್ತೆ , ಗುರುಮಿಟಕಲ್ , ಯಾದಗಿರಿ 

ತಾಲ್ಲೂಕು, 
3) ಶ್ರೀ ನಿಂಗಪ್ಪ ಬಿನ್ ಮಾಳಪ್ಪ, 

ನಾಗಪಾಪುರ, ಯಾದಗಿರಿ ತಾಲ್ಲೂಕು, 
4) ಶ್ರೀ ಮಲ್ಲಿಕಾರ್ಜುನ ಕಟ್ಟಿಮನಿ, ಸಾ : ಯಾದಗಿರಿ , 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಪಿ . ಆರ್‌ . 1091 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 106 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 


ಗಂಗಾವತಿ ತಾಲ್ಲೂಕು, | ಶ್ರೀ ಯಮನಪ್ಪ ಬಿನ್ ದುರುಗಪ್ಪ , 
ಕೊಪ್ಪಳ ಜಿಲ್ಲೆ. 

ಉಡುಮಕಲ್ ಅಂಚೆ, ಗಂಗಾವತಿ ತಾಲ್ಲೂಕು, 

ಕೊಪ್ಪಳ ಜಿಲ್ಲೆ. 
2) ಶ್ರೀ ಮಂಜುನಾಥ ಮಸ್ಕಿ ಬಿನ್ ಶಂಭಣ್ಣ ಮಸ್ಕಿ , 

ಜೆ. ಪಿ. ನಗರ, ಕಾರಟಗಿ , ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
3) ಶ್ರೀ ಗುಡದನಗೌಡ ಬಿನ್ ಶಿವಲಿಂಗನಗೌಡ ಪಾಟೀಲ್ ಸಾ : 

ಕೆ.ಕಾಟಾಪುರ, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಶ್ರೀ ಶರದ್ ದಂಡಿನ ಬಿನ್ ಪ್ರಹ್ಲಾದ್ ರಾವ್ ದಂಡಿನ್, ವಕೀಲರು, 
ಕೆಲೋಜಿ ಬಿಲ್ಡಿಂಗ್ , ಬಸವಣ್ಣ ಸರ್ಕಲ್, ಗಂಗಾವತಿ ತಾಲ್ಲೂಕು, 
ಕೊಪ್ಪಳ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಪಿ . ಆರ್ . 1092 


go 


FADFUIT dodas, Todast , zoo 09, gong 


XJOM - $ 20 


PUBLIC , WORKS, PORTS AND INLAND WATER TRANSPORT SECRETARIAT 

NOTIFICATION 
NO . PWD 86 PSP 2010 , Bangalore , Dated : 18th November, 2011 


In exercise of the powers conferred by Clause (a ) of Sub Section (1) of Section 4 of the Indian Ports Act 1908 (Central Act 
XV of 1908 ). The Government of Karnataka hereby extends applications of the provisions of the said Act on and from the 18th 
November 2011 to the port of “MANKI” Uttar Kannada District. The limits of the MANKI Port shall be as specified in column 4 of the 


table below : 


SI.No 


Limits under the Indian Ports Act 1908 


Name of the 

District 


Name of 
the Port 


1 . 


Uttar Kannada 


MANKI 


NORTH : A line drawn from the position latitude 14°13 
North Longitude 74°27 East, Due West upto 13 Mtrs . 
Contour into the sea . 


EAST: Seashore of Manki 50 Mtrs . Above High water 
mark between North and South Boundary of high water 
mark spring tides including all islands (All patta lands 
and other private sites excluded ) 
SOUTH : A line drawn from the position latitude 14°08 
North Longitude 74°29 East, Due west upto 13 Mtrs . 
Contour into the Sea. 


WEST: A line joining Northern and Southern limits 
along 13 Mtrs contour into the sea . 


By Order and in the Name of the Governor of Karnataka 

S. Thippeswamy, 

Under Secretary to Government , 
Public Works , Ports and Inland Water Transport Department (Ports). 


P . R : 1036 


LAW , JUSTICE AND HUMAN RIGHTS SECRETARIAT 

NOTIFICATION 
NO . LAW 304 LCL 2011, Bangalore , Dated : 11th November, 2011 


In supersession of the Notification No., LAW 106 LCL 2010 dated 07 -08 - 2010 and in exercise of the powers conferred by 
section 4 of the Karnataka Advocates Welfare Fund Act 1983 (Karnataka Act 2 of 1985 ) the Government of Karnataka hereby notify 
the following members to the Karnataka Advocates Welfare Fund Trustee Committee as nominated by the Karnataka State Bar 
Council under section 4 (3)(d ) of the said Act with immediate effect . 


1. 


Sri . Thimmegowda H .V ., Advocate , 
No.651, K . R .Puram Extension , 
Hassan . 
Sri. Malleshaiah , 
Advocate , 
No. 56 /B . 19th Main Road , B . S.K . 1st stage, Il Block , 
Bangalore -560 050 . 
Sri. Naik Krishnappa Bhimappa , 
Advocate , 
Plot No .16 , Sector No.2, Shivabasava nagar, 
Belgaum . 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨ , ೨೦೧೨ 


೫೧ 


They shall hold office for a period of three years or for the duration of their membership in Karnataka State Bar Council 
whichever is earlier. 


PR : 1037 


By Order and in the Name of the Governor of Karnataka 

Shakunthala .H .R . 
Under Secretary to Government(Admin -2), 

Law , Justice and Human Rights Department. 
COMMERCE & INDUSTRIES SECRETARIAT 


NOTIFICATION 


NO . CI 193 MMN 2009 , Bangalore , Dated : 07th September, 2011 


In exercise of the powers conferred by Sub - section (2 ) of Section 1 of The Karnataka Regulation of Stone Crushers 
ordinance , 2011, (Karnataka Ordinance No.02 of 2011), the Government of Karnataka hereby appoints the 7th September, 2011 as 
the date on which the said ordinance shall come into force . 


By Order and in the Name of the Governor ofKarnataka 

G . A .Adagatti, 
Joint Secretary to Government , 
Commerce & Industries Department 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಐ 193 ಎಂಎಂಎನ್ 2009 , ಬೆಂಗಳೂರು, ದಿನಾಂಕ : 7ನೇ ಸೆಪ್ಟೆಂಬರ್ , 2011. 
ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧ್ಯಾದೇಶ, 2011, (ಕರ್ನಾಟಕ ಅಧ್ಯಾದೇಶ 2011ರ ಸಂಖ್ಯೆ:02) ರ 
1ನೇ ಪ್ರಕರಣದ (2) ನೇ ಉಪಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಸದರಿ ಅಧ್ಯಾದೇಶವು ದಿನಾಂಕ 
07 - 09 - 2011 ರಿಂದಲೇ ಜಾರಿಗೆ ಬರುವಂತೆ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಎ . ಅಡಗಟ್ಟಿ, 

ಸರ್ಕಾರದ ಜಂಟಿ ಕಾರ್ಯದರ್ಶಿ, 
PR : 1038 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


COMMERCE AND INDUSTRIES SECRETARIAT 


NOTIFICATION 


NO . CI 176 MMM . 2009 , Bangalore, Dated : 11th November, 2011 


The draft of the following rules further to amend the Karnataka(Prevention of Illegal Mining , Transportation and Storage of 
Minerals ) Rules, 2011, which the Government of Karnataka proposes to make in exercise of the powers conferred by Section 23(C ) 
ofMines and Minerals (Development and Regulation ) Act, 1957 (Central Act67 of 1957) is hereby published for the information of all 
persons likely to be affected thereby and notice is hereby given that the said draft will be taken into consideration after expiry of thirty 
days from the date of its publication in the Official Gazette . 


Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections or suggestions may be 
addressed to the Secretary to Government , Commerce and Industries Department, Vikasa Soudha , Bangalore.560 001 . 


DRAFT RULES 


1. Title and Commencement:- (1) These rulesmay be called “ The Karnataka (Prevention of Illegal Mining, Transportation 
and Storage of Minerals ) ( amendment) Rules, 2011. 

(2 ) They shall come into force from the date of their publication in the Official Gazette 

2. Amendment ofrule 3:- In the Karnataka (Prevention of Illegal Mining , Transportation and Storage of Minerals ) Rules, 
2011, in rule3 , sub -rule ( 2) the following shall be inserted , at the end namely: 


೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ 


ಭಾಗ - ೪ಎ 


" along with rupees five hundred as a Toll Fee per ore carrying vehicle ” 


By Order and in the Name of the Governor ofKarnataka 

G . A . Adagatti, 
Joint Secretary to Government , (Mines ) 

Commerce & Industries Department. 


PR : 1039 


HOME SECRETARIAT 


NOTIFICATION 


NO.HD 512 SST 2011 , Bangalore, Dated : 17th November, 2011 


In exercise of the powers conferred by sub -section (1) of section 9 of Karnataka Prevention of Dangerous Activities of 
Boot-leggers, Drug-offenders, Gamblers,Goondas , Immoral Traffic Offenders and Slum -grabbers Act, 1985 (Karnataka Act 12 of 
1985) and in super session of Notification No. HD 316 SST 2009 , dated 04 -07 - 2009 , the Government of Karnataka is pleased to 
reconstitute the Advisory Board for the purpose of the said Act consisting of the following , viz ., 


-Chairman 


1 ) 
2 ) 
3) 


Hon ble Shri Justice S . Abdul Nazeer , Judge, High Court of Karnataka , Bangalore 
Hon ble Shri Justice A . S ,Pacchapure , Judge, High Court of Karnataka , Bangalore 
Hon ble Shri Justice B.Manohar, Judge, High Court of Karnataka, Bangalore 


- Member 


- Member 


By Order and in the Name of the Governor of Karnataka 

GOPAL , 
Under Secretary to Government, 
Home Department. (Law and Order ) 


P . R : 1040 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 32 ಎಲ್‌ಪಿಜಿ 2011 , ಬೆಂಗಳೂರು, ದಿನಾಂಕ : 10ನೇ ನವೆಂಬರ್ , 2011. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94- ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


1 . 


ಅಧ್ಯಕ್ಷರು 


ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
ಚಿಂಚೋಳಿ | 1) ಶ್ರೀ ಸುನಿಲ್ ವಲ್ಲಾಪುರ, ಶಾಸಕರು, ಚಿಂಚೋಳಿ ತಾಲ್ಲೂಕು, 

2) ಶ್ರೀ ಮಂಗಳಮೂರ್ತಿ ಶಿವನಾಗಪ್ಪ ಕರ್ಚಖೇಡ, ಮು . ಮೀ .ಗಡಿಕೇಶ್ವರ, 

ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಸದಸ್ಯರು 
( ಸಾಮಾನ್ಯ ) 


ಮು . ಪೋ . ನಿಡಗುಂದಾ 


3) ಶ್ರೀ ನಾಗಪ್ಪ ರಾಮಣ್ಣ ಕರನಕೋಟೆ, 

ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಸದಸ್ಯರು 
( ಪ . ಜಾತಿ) 


4) ಶ್ರೀಮತಿ ದೇವಕಿ ಕೋಂ ಮಲ್ಲಿಕಾರ್ಜುನ ಮಾಳಗೆ, ಮು .ಹೊಸಹಳ್ಳಿ ಪೋ . 

ಹಲಚೇರಾ, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಸದಸ್ಯರು 
( ಮಹಿಳೆ) 


5) ತಹಶೀಲ್ದಾರ್‌, ಚಿಂಚೋಳಿ ತಾಲ್ಲೂಕು. 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ . ಆರ್‌ . 1041 


೫೩ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ 

ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 4 ರಾಪಸ 2008.( ಭಾಗ - 1) ಬೆಂಗಳೂರು, ದಿನಾಂಕ: 22ನೇ ನವೆಂಬರ್ , 2011 
ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ, 2010 (2011ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 9) ನ್ನು ಕರ್ನಾಟಕ ರಾಜ್ಯ ಪತ್ರ 
ಸಂಖ್ಯೆ : 415 ಭಾಗ IV -A , ದಿನಾಂಕ: 12 - 04 - 2011ರಲ್ಲಿ ಅಧಿಸೂಚಿಸಿದ್ದರಿಂದ ( ಅಧಿನಿಯಮದ ಕಲcl( 2) ರ ಪ್ರಕಾರ) ಈ ಅಧಿನಿಯಮದ 
ಉಪಬಂಧಗಳು ತಕ್ಷಣದಿಂದ ಜಾರಿಗೆ ಬರತಕ್ಕದೆಂದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಗೀತಾಕುಮಾರಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1042 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ( ಆಡಳಿತ ಕನ್ನಡ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1009 ವೆಚ್ಚ- 12 / 11 ಬೆಂಗಳೂರು, ದಿನಾಂಕ: 22ನೇ ನವೆಂಬರ್ , 2011 
ಜಾಗತಿಕ ಕೃಷಿ ಬಂಡವಾಳ ಹೂಡಿಕೆ ಮತ್ತು ಆಹಾರ ಸಂಸ್ಕರಣಾ ಸಮಾವೇಶ ನಡೆಸಲು ಬೆಂಗಳೂರು ಇಂಟರ್‌ನ್ಯಾಷನಲ್ ಎಕ್ಸಿಬಿಷನ್ 
ಸೆಂಟರ್ (BIEC) ನಿಂದ ಅನುಮೋದಿತ ವೆಂಡರ್‌ಗಳಿಂದ ಕಾರ್ಯನಿರ್ವಹಿಸಲು ಹಾಗೂ MCA ಸಂಸ್ಥೆಗೆ ಇತರೆ ಕಾರ್ಯಗಳನ್ನು ನಿರ್ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕೃಷಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1043 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ -12). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 983 ವೆಚ್ಚ - 12/ 11 ಬೆಂಗಳೂರು, ದಿನಾಂಕ: 23ನೇ ನವೆಂಬರ್, 2011 
ಬೆಂಗಳೂರು ಅಂತರಾಷ್ಟ್ರೀಯ ಚಲನಚಿತ್ರೋತ್ಸವ - 2011ನ್ನು ಅಚರಿಸುವುದಕ್ಕೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಗಳನ್ನು ಕೈಗೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1. ಚಲನಚಿತ್ರೋತ್ಸವ ಆಚರಣೆ ಸಂದರ್ಭದಲ್ಲಿ ಚಲನಚಿತ್ರಗಳನ್ನು ಪ್ರದರ್ಶಿಸಲು ಗುರ್ತಿಸಲಾದ ಚಿತ್ರಮಂದಿರಗಳಿಗಾಗಿ 23 . 00 

ಲಕ್ಷಗಳನ್ನು ಬಾಡಿಗೆ ಆಧಾರದ ಮೇಲೆ ನೀಡುವ ಬಗ್ಗೆ . 
1. ಚಲನಚಿತ್ರಗಳ ಪ್ರತಿಗಳನ್ನು ಒದಗಿಸಿದ ನಿರ್ಮಾಪಕರಿಗೆ ರಾಯಲ್ಲಿ ನೀಡಲು ಕ 20 . 00 ಲಕ್ಷಗಳನ್ನು ನೀಡುವ ಕುರಿತು. 
11. ಚಲನಚಿತ್ರೋತ್ಸವ ಆಚರಣೆ ಸಂದರ್ಭದಲ್ಲಿ ಹೋಟೆಲ್ ವಾಸ್ತವ್ಯ , ವಿಮಾನ ಸಾರಿಗೆ ವ್ಯವಸ್ಥೆಗಾಗಿ 40 . 00 ಲಕ್ಷಗಳನ್ನು ಬಳಸುವ 

ಕುರಿತು. 
IV . 

ಸಿನಿಮೋತ್ಸವಕ್ಕೆ ಬರುವ ಚಲನಚಿತ್ರಗಳ ಪ್ರತಿಗಳಿಗೆ ಭದ್ರತೆಗಾಗಿ ಫೆಡೆಕ್ಸ್ ಕಂಪನಿಯ ಮೂಲಕ ವಿಮೆಯನ್ನು ಕ 18. 00 ಲಕ್ಷಗಳ 

ಮಿತಿಯೊಳಗೆ ನಿರ್ವಹಿಸುವ ಕುರಿತು. 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1044 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ & ವೆಚ್ಚ -12). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 958 ವೆಚ್ಚ -12 /11 ಬೆಂಗಳೂರು, ದಿನಾಂಕ: 17ನೇ ನವೆಂಬರ್ , 2011 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ Apple | Pad2 64GB 3G + WIFI ಗಣಕ ಯಂತ್ರಗಳನ್ನು ನೀಡಲು ಮೊಬಿಟೆಲ್ ಸಂಸ್ಥೆಯಿಂದ 
75 ಗಣಕ ಯಂತ್ರಗಳನ್ನು ( 34 ,11,975 / - ಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನಮಂಡಲ ಸಚಿವಾಲಯಕ್ಕೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೫೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 


ಭಾಗ - ೪ಎ 


ಉತ್ತಮ ಗುಣಮಟ್ಟದ Apple | Pad2 ಗಣಕ ಯಂತ್ರಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಮಂಡಲ 
ಸಚಿವಾಲಯವು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ಬಿ . ವಿಜಯಕುಮಾರ್ , 
ಪಿ . ಆರ್. 1045 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 915 ವೆಚ್ಚ -12/11 ಬೆಂಗಳೂರು, ದಿನಾಂಕ : 17ನೇ ನವೆಂಬರ್, 2011 
ಜಾಗತಿಕ ಕೃಷಿ ಮತ್ತು ಆಹಾರ ಸಂಸ್ಕರಣೆ ಶೃಂಗ ಸಭೆ 2011 ಕಾರ್ಯಕ್ರಮದ ಇವೆಂಟ್ ಮ್ಯಾನೇಜ್ ಮೆಂಟ್ ಹಾಗೂ ಮಾಧ್ಯಮ ಪ್ರಚಾರ 
ಕಾರ್ಯಗಳನ್ನು ನೇರವಾಗಿ ಮೆ . ಮಾರ್ಕೆಟಿಂಗ್ ಕನ್ಸಲ್ಟಂಟ್ ಅಂಡ್ ಏಜೆನ್ಸಿಸ್ ಲಿಮಿಟೆಡ್ (MC & A) ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕೃಷಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕೃಷಿ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಬಿ . ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1046 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 2 ಇಸಂಗ್ರ 2011, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್, 2011. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999 ( 2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) ರ ಕಲಂ 
18 - ಎರ ಉಪಕಲಂ ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , ಬೆಂಗಳೂರು ಇದರ 

1.00 (ಒಂದು) ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ 
(through e- Procurement platform ) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಬಿ ಬ್ರಹ್ಮಪ್ರಸಾದ್ , 

ಪೀಠಾಧಿಕಾರಿ - 1, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 2 EPR 2011 , Bengaluru , Dated : 21 November, 2011 
In exercise of the powers conferred by sub -section (2 ) of section 18A of the Karnataka Transparency in Public 
Procurements Act, 1999 (Karnataka Act 29 of 2000 ), the Government of Karnataka hereby specify that the Directorate of Economics 
and Statistics, Bengaluru shall procure all its procurements valued at11. 00 ( One) lakh and above through e- Procurement platform 
with immediate effect. 


By Order and in the Name of the Governor ofKarnataka 

G . B . Brahmaprasad , 

Desk Officer-I , 
Department of Personnel and Administrative Reforms (e -Governance ). 


PR : 1047 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಒ 40 ಸಿಎನ್ಎಸ್ 2009. ಬೆಂಗಳೂರು, ದಿನಾಂಕ: 22ನೇ ನವೆಂಬರ್ , 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಪಿ. ಇ . ವೆಂಕಟಸ್ವಾಮಿ ಬಿನ್ ಪಿ.ಈಶ್ವರಪ್ಪ , ಕೊಂಡ್ಲಹಳ್ಳಿ , ಮೊಳಕಾಲೂರು ತಾಲ್ಲೂಕು ಇವರನ್ನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲೂರು ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಮೊಳಕಾಲ್ಲೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್ .ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ . 1048 

ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೨, ೨೦೧೨ 


೫೫ 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಒ 184 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್, 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹೊಸದುರ್ಗ ಮತ್ತು 
ಹೊಸದುರ್ಗ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಹೊಸದುರ್ಗ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 
2 . ಶ್ರೀ ಎಂ . ಸಿ. ವಿಜಯಣ್ಣ ಬಿನ್ ಚಂದ್ರಪ್ಪ, ಮಧುರೆ, ಹೊಸದುರ್ಗ ತಾಲ್ಲೂಕು. 
3. ಶ್ರೀ ರಾಮಚಂದ್ರಪ್ಪ ಬಿನ್ ಗೊರಪ್ಪ, ಗಾಳಿರಂಗಯ್ಯನಹಟ್ಟಿ, ಹೊಸದುರ್ಗ ತಾಲ್ಲೂಕು 
4 . ಶ್ರೀಮತಿ ಭಾಗ್ಯಮ್ಮ ಕೋಂ ಆಂಜನಪ್ಪ , ಹೊನ್ನಹಳ್ಳಿ, ಹೊಸದುರ್ಗ ತಾಲ್ಲೂಕು 

ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. 
1. ಶ್ರೀ ಡಿ.ಆರ್. ಚಂದ್ರಪ್ಪ ಬಿನ್ ರಾಮಪ್ಪ, ಬಿ . ವಿ.ಎನ್.ಬಡಾವಣೆ , ಹೊಸದುರ್ಗ ಟೌನ್, ಚಿತ್ರದುರ್ಗ ಜಿಲ್ಲೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

* ಆರ್ . ಎಸ್ .ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ . 1049 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 

ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಒ 51 ಸಿಎನ್ಎಸ್ 2011 . ಬೆಂಗಳೂರು, ದಿನಾಂಕ: 22ನೇ ನವೆಂಬರ್, 2011 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 

` ಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಹಾಸನ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಾಸನ ಮತ್ತು ಹಾಸನ ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಹಾಸನ ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

ಹಾಸನ ಜಿಲ್ಲೆ ಹಾಸನ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಾಸನ 
1. ಶ್ರೀ ಲಕ್ಷೇಗೌಡ, ಅಂಚಿಹಳ್ಳಿ ಗ್ರಾಮ , ಕಂದಲಿ ಅಂಚೆ, ಕಸಬಾ ಹೋಬಳಿ, ಹಾಸನ ತಾಲ್ಲೂಕು. 
2 . ಶ್ರೀ ತಿಮ್ಮಯ್ಯ ಬಿನ್ ಕೆಂಚಯ್ಯ , ಎರೆಬೋರೆ ಕಾವಲು, (ಇಂದ್ರಾಪುರ) ಅಗಿಲೆ ಅಂಚೆ, ಕಸಬಾ ಹೋಬಳಿ, ಹಾಸನ ತಾಲ್ಲೂಕು. 
3. ಶ್ರೀಮತಿ ಸುಮಿತ್ರಮ್ಮ ಕೋಂ ಕೃಷ್ಣಗೌಡ, ದೊಡ್ಡಮಂಡಿಗನಹಳ್ಳಿ ಗ್ರಾಮ , ಕಂದಲಿ ಅಂಚೆ, ಕಸಬಾ ಹೋಬಳಿ, ಹಾಸನ ತಾಲ್ಲೂಕು. 

ಹಾಸನ ಜಿಲ್ಲೆ ಹಾಸನ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಹಾಸನ. 
1. ಶ್ರೀ ಡಿ. ಮಂಜೇಗೌಡ ಬಿನ್ ದ್ಯಾವೇಗೌಡ, ಹರಿಲಕ್ಷ್ಮೀ ನಿಲಯ , ಬೂವನಹಳ್ಳಿ ಗ್ರಾಮ ಮತ್ತು ಅಂಚೆ, ಹಾಸನ ತಾ , ಮತ್ತು ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್ .ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್ . 1050 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 

162 ಸಿಎನ್ಎಸ್ 2008 , ಬೆಂಗಳೂರು, ದಿನಾಂಕ: 23ನೇ ನವೆಂಬರ್ , 2011 
ಈವರೆಗೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959 ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಸೇಡಂ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 

1. ಶ್ರೀ ನಾರಾಯಣರೆಡ್ಡಿ ಬಿನ್ ಚಂದ್ರರೆಡ್ಡಿ ಗವಿನೊಳ, ಮೋತಕಪಲ್ಲಿ ಅಂಚೆ, ಸೇಡಂ ತಾ ., ಗುಲ್ಬರ್ಗಾ ಜಿಲ್ಲೆ 
2. ಶ್ರೀಮತಿ ಕಲಾವತಿ ತಳವಾರ, ಸಣ್ಣ ಅಗಸಿ, ಸೇಡಂ ತಾ ., ಗುಲ್ಬರ್ಗಾ ಜಿಲ್ಲೆ. 
3. ಶ್ರೀ ರಮೇಶ ಬಿನ್ ಮಾಣಿಕ ರಾಠೋಡ, ಮು .ಸ್ಟೇಷನ್ ತಾಂಡಾ, ಮೀ .ಮಳಖೇಡ ರೋಡ್, ಸೇಡಂ ತಾ ., ಗುಲ್ಬರ್ಗಾ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ .ಎಸ್.ನೂಲಿ, 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ .ಆರ್. 1051 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 


೫೬. 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜನವರಿ ೧೨, ೨೦೧೨ 


ಭಾಗ - ೪ಎ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 72 ಎಲ್‌ಜಿಟಿ 2011 , ಬೆಂಗಳೂರು, ದಿನಾಂಕ : 15ನೇ ನವೆಂಬರ್ , 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ, ತಿಪಟೂರು ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
ತಿಪಟೂರು ( 1) ಶ್ರೀ ಬಿ . ಸಿ . ನಾಗೇಶ್, ಶಾಸಕರು, ತಿಪಟೂರು ತಾಲ್ಲೂಕು, 

2) ಶ್ರೀ ಹೆಚ್.ಎನ್. ಶಿವಲಿಂಗಯ್ಯ ಬಿನ್ ನಂಜಪ್ಪ, ಹುಲ್ಲೇನಹಳ್ಳಿ, ಬಜಗೂರು | 

ಅಂಚೆ, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 


ಅಧ್ಯಕ್ಷರು 
ಸದಸ್ಯರು 
( ಸಾಮಾನ್ಯ 


3) ಶ್ರೀ ಪುಟ್ಟಸ್ವಾಮಿ ಬಿನ್ ರಾಮದಾಸಪ್ಪ, ಅರಳಗುಪ್ಪೆ, ತಿಪಟೂರು| 

ತಾಲ್ಲೂಕು, ತುಮಕೂರು ಜಿಲ್ಲೆ. 


ಸದಸ್ಯರು 
( ಪ . ಜಾತಿ) 


4) ಶ್ರೀಮತಿ ಸರ್ವಮಂಗಳ ಬಿನ್ ಸಿದ್ದಪ್ಪ, ದೇವರಹಳ್ಳಿ , ಕರಡಿ ಅಂಚೆ, 

ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 


ಸದಸ್ಯರು 
( ಮಹಿಳೆ) 


5) ತಹಶೀಲ್ದಾರ್, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌ . 1055 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3) 
ಕಂದಾಯ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ:33: ಎಲ್‌ಜಿಜಿ 2011 , ಬೆಂಗಳೂರು, ದಿನಾಂಕ : 15ನೇ ನವೆಂಬರ್, 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


ಕ್ರ. ಸಂ . ತಾಲ್ಲೂಕು 


ಸದಸ್ಯರು 


1. 


ಚಿತ್ತಾಪುರ ( 1) ಶ್ರೀ ವಾಲ್ಮೀಕಿ ನಾಯಕ್, ಶಾಸಕರು, ಚಿತ್ತಾಪುರ ತಾಲ್ಲೂಕು, 

ಅಧ್ಯಕ್ಷರು 
2) ಶ್ರೀ ನೀಲಯ್ಯ ಶಿವಶರಣಯ್ಯ ಮಠಪತಿ ಮು . ಮೀ . ವಾಡಿ, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. | ಸದಸ್ಯರು (ಸಾಮಾನ್ಯ ) 
3) ಶ್ರೀ ಮಲ್ಲಿಕಾರ್ಜುನ ಶರಣಪ್ಪ, ಮು. ಮೋ . ಹಲಕಟ್ಟಿ, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು ( ಪ. ಜಾತಿ) 
4) ಶ್ರೀಮತಿ ಲಕ್ಷ್ಮೀಬಾಯಿ ಶಿವಕುಮಾರ ಸಜ್ಜನ ಮು. ಮೀ .ದಂಡೋತಿ, ಚಿತ್ತಾಪುರ ತಾಲ್ಲೂಕು, ಸದಸ್ಯರು 
ಗುಲ್ಬರ್ಗಾ ಜಿಲ್ಲೆ. 

( ಮಹಿಳೆ) 


5) ತಹಶೀಲ್ದಾರ್‌, ಚಿತ್ತಾಪುರ ತಾಲ್ಲೂಕು, 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ -3) 


ಪಿ . ಆರ್ . 1056 


